ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1522 
2. ಸದಸ್ಯರ ಹೆಸರು § ಶ್ರೀ ಎನ್‌.ಅಪ್ಪಾಜಿಗೌಡ 
3. ಉತ್ತರಿಸಬೇಕಾದ ದಿನಾಂಕ ; 19-03-2020 
4. ಉತ್ತರಿಸುವ ಸಚಿವರು ; ಮಾನ್ಯ ಜಲಸಂಪನ್ಮೂಲ ಸಚಿವರು 
ಕ್ರ 
ಕ ಪ್ರಶ್ನೆಗಳು ಉತ್ತರಗಳು 
ಅ | ಹೇಮಾವತಿ ಜಲಾಶಯದಿಂದ ನಾಗಮಂಗಲ | ಹೇಮಾವತಿ ಜಲಾಶಯದ ಹೇಮಾವತಿ ಎಡದಂಡೆ 
ತಾಲ್ಲೂಕಿಗೆ ನೀರಾವರಿ ಸೌಲಭ್ಯಗಳು ನಾಲೆ ಸರಪಳಿ 183.42 ಕಿ.ಮೀ ರಿಂದ 214.30 
ಮಂಜೂರಾಗಿರುವುದು ಯಾವಾಗ ; |ಕಿ.ಮೀ ನಲ್ಲಿ ಬರುವ ನಾಲೆಯ ಭಾಗ ಹಾಗೂ 
ಕಾರ್ಯರಂಭವಾಗಿದ್ದು ಯಾವಾಗ ; ನಾಗಮಂಗಲ ಶಾಖಾ ನಾಲೆ ಸರಪಳಿ 50.00 


ಕಿಮೀ ರಿಂದ 78325 ಕಿ.ಮೀ ನಲ್ಲಿ ಬರುವ 
ನಾಲೆಯ ಭಾಗ ನಾಗಮಂಗಲ ತಾಲ್ಲೂಕಿನ 
ಅಚ್ಚುಕಟ್ಟಿಗೆ ಒಳಪಡುತ್ತದೆ. 

ಹೇಮಾವತಿ ಎಡದಂಡೆ ನಾಲೆಯು 1967ನೇ 
ಸಾಲಿನಲ್ಲಿ ಹಾಗೂ ನಾಗಮಂಗಲ ಶಾಖಾ ನಾಲೆಯು 
1985-86 ನೇ ಸಾಲಿನಲ್ಲಿ ಮಂಜೂರಾಗಿದೆ. 


ಹೇಮಾವತಿ ಎಡದಂಡೆ ನಾಲೆಯಲ್ಲಿ ನಾಗಮಂಗಲ 
ಭಾಗಕ್ಕೆ 2002 ನೇ ಸಾಲಿನಿಂದ ಹಾಗೂ 
ನಾಗಮಂಗಲ ಶಾಖಾ ನಾಲೆಯಲ್ಲಿ 2000 ನೇ 
es ನೀರನ್ನು ಹರಿಸಲಾಗುತ್ತಿದೆ. 


ಆ | ನಾಗಮಂಗಲ ತಾಲ್ಲೂಕಿಗೆ ಎಷ್ಟು ಅಚ್ಚುಕಟ್ಟು 
ಪ್ರದೇಶವನ್ನು ಮಂಜೂರು ಮಾಡಲಾಗಿತ್ತು 


ನಾಗಮಂಗಲ ತಾಲ್ಲೂಕಿಗೆ ಒಳಪಡುವ ಅಚ್ಚುಕಟ್ಟಿನ 
ವಿವರ ಈ ಕೆಳಕಂಡಂತಿದೆ : 


ಈ ಪೈಕಿ ಇದುವರೆಗೂ ಎಷ್ಟು ಪ್ರದೇಶವನ್ನು ತಥ್ಯ 
ಅಭಿವೃದ್ಧಿ ಮಾಡಲಾಗಿದೆ ; ಆಗೀ | 
3| ನಾಲ | ಅಚ್ಚುಕಟ್ಟು | ಟ್ಟು 
ಸಂ. | ವಿವರಗಳು | ಪ್ರದೇಶ ಗಚ್ಚಾಕಟ್ಟ 
(ಎಕರೆಗಳಲ್ಲ) | ಸದೇಶ 
*) | (ಎಕರೆಗಳಲ್ಲಿ 

ಹೇಮಾವತಿ 
1. | ಎಡದಂಡೆ | 42,313.00 | 42,313.00 

ನಾಲೆ 
2. | ನಾಗಮಂಗಲ | £0 86169 | 56,746.46 
ಶಾಖಾ ನಾಲೆ 

A TITAS | 35055 


ಇ | ಯೋಜನೆ ಮಂಜೂರಾದಾಗ ಎಷ್ಟು ಯೋಜನೆಯು ಮಂಜೂರಾದಾಗ 5 ವರ್ಷಗಳಲ್ಲಿ 
ಕಾಲಮಿತಿಯೊಳಗೆ ಯೋಜನೆಯನ್ನು ಯೋಜನೆಯನ್ನು ಪೂರ್ಣಗೊಳಿಸಬೇಕೆಂದು 
ಪೂರ್ಣಗೊಳಿಸಬೇಕೆಂದು ನಿಗದಿಯಾಗಿತ್ತು ; | ನಿಗದಿಯಾಗಿತ್ತು. 


ಈ | ಅಚ್ಚುಕಟ್ಟು ಪ್ರದೇಶದ ಎಷ್ಟು ಭಾಗ ಕೆರೆಯ 
| ಅಚ್ಚುಕಟ್ಟಗೆ ಸೇರುತ್ತದೆ; ಹೊಸ ಅಚ್ಚುಕಟ್ಟು 
ಪ್ರದೇಶದ ವಿಸ್ತೀರ್ಣವೆಷ್ಟು; 


ಹೇಮಾವತಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆರೆಗಳ! 
ಅಚ್ಚುಕಟ್ಟು ಸೇರಿರುವುದಿಲ್ಲ. 


ಅನುದಾನ ಸಕಾಲಿಕವಾಗಿ ದೊರಕಿದೆಯೇ ; 


ಕ್ರ 2 ned 
ಸ ಪ್ರಶ್ನೆಗಳು ಉತ್ತರಗಳು 
ಉ | ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸಲು 
ತ ; ಸ R 
(ಕಾರ್ಯಗತ ಮಾಡಲು) ಸರ್ಕಾರದ ಸಕಾಲಿಕವಾಗಿ ಅನುದಾನ ಒದಗಿಸಲಾಗಿದೆ. 


ಹಿಡಿಯುತ್ತದೆ ; 


[ಯೋಜನೆಯನ್ನು ಪೂರ್ಣಗೊಳಿಸಲು ಎಷ್ಟು 
ಹಣ ಬೇಕಾಗುತ್ತದೆ ಹಾಗೂ ಕಾಲಮಿತಿ ಎಷ್ಟು 


ಸ್ಸ್‌. 
ಖಯ | ಎಷ್ಟು ಕಾಲಮಿತಿಯೊಳಗೆ ಯೋಜನೆಯನ್ನು 
ಪೂರ್ಣಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ; 


೩ | ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುವುದು. 


ಹೇಮಾವತಿ ಎಡದಂಡೆ ನಾಲೆ ಕಾಮಗಾರಿಗಳು 
ಪೂರ್ಣಗೊಂಡಿದೆ. ನಾಗಮಂಗಲ ಶಾಖಾ ನಾಲೆಗೆ 
ರೂ.50.00 ಕೋಟಿ ಅನುದಾನ ಬೇಕಾಗಿದ್ದು, 
ಅನುದಾನದ ಲಭ್ಯತೆಯ ಮೇರೆಗೆ ಯೋಜನೆಯನ್ನು 


ಎ ಅಚ್ಚುಕಟ್ಟು ಕೆರೆಗಳ ಹೂಳು ತೆಗೆಯುವ ಮತ್ತು 


ಅಚ್ಚುಕಟ್ಟು ಕೆರೆಗಳ ಹೂಳು ತೆಗೆಯುವ ಮತ್ತು 


ಒತ್ತುವರಿಯನ್ನು ತೆರವುಗೊಳಿಸುವ ಒತ್ತುವರಿಯನ್ನು ತೆರವುಗೊಳಿಸುವ ಯೋಜನೆಯನ್ನು 
ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಳಲಾಗಿದೆ. ನಾಗಮಂಗಲ ತಾಲ್ಲೂಕಿನಡಿ 
ಕೈಗೆತ್ತಕೊಂಡಿದೆಯೇ ; ಒಟ್ಟು 98 ಕೆರೆಗಳು ಇರುತ್ತವೆ. ಇವುಗಳಲ್ಲಿ, ಈವರೆಗೆ 
ಒಟ್ಟು 21 ಕೆರೆಗಳ ಹೂಳು ತೆಗೆಯಲಾಗಿದ್ದು, 7 

ಕೆರೆಗಳ ಒತ್ತುವರಿ ತೆರವುಗೊಳಿಸಲಾಗಿದೆ. 
ಏ | ಇದುವರೆಗೆ ಆಗಿರುವ ಕಾಮಗಾರಿಗಳು | ಇದುವರೆಗೆ ಆಗಿರುವ ಕಾಮಗಾರಿಗಳು 
ದೋಷಪೂರಿತವಾಗಿದೆ ಎಂಬ ದೂರುಗಳನ್ನು | ದೋಷಪೂರಿತವಾಗಿರುವ ಬಗ್ಗೆ ಯಾವುದೇ 


ರೈತರು ಪದೇ ಪದೇ ಅಧಿಕಾರಿಗಳ ಗಮನಕ್ಕೆ 
ತಂದಿರುವುದು ನಿಜವೇ ; ಹಾಗಿದ್ದಲ್ಲಿ, ತಪ್ಪಿತಸ್ಥ 
ಅಧಿಕಾರಿಗಳ ಮೇಲೆ ಯಾವ ವಿಧವಾದ 
ಕಾನೂನು 

ತೆಗೆದುಕೊಳ್ಳಲಾಗಿದೆ 9 


ಕ್ರಮಗಳನ್ನು 


ದೂರುಗಳು ಸ್ಟೀಕೃತವಾಗಿರುವುದಿಲ್ಲ. 


ಸಂಖ್ಲೇಜಸಂಕ 3 ಎನ್‌ಎಲ್‌ಎ 7020 


ಘು 
* 


Ro 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


